ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಕಟ್ಟಿಡ ಕಾರ್ಮಿಕರ ಕಲ್ಯಾಣ ನಿಧಿಯ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
1022 (1066) ಮಾನ್ಯ ಕಾರ್ನಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಟ್ಟಿಡ ಕಾರ್ಮಿಕರ ಕಲ್ಯಾಣ ನಿಧಿಯವಲ್ಲಿರುವ ಸಂಗಹಿತ ಮೊತವೆಷ್ಟು; ಈ ಮೊತ್ತದಲ್ಲಿ 
ಬಳಕೆಯಾದ ಮೊತ್ತವೆಷ್ಟು ; ಯಾವ ಉದ್ದೇಶಗಳಿಗೆ ಬಳಸಲಾಗಿದೆ; (6 ವರ್ಷಗಳ ವರ್ಷವಾರು ವಿವರ 
ನೀಡುವುದು) 


(ಆ) ನೋಂದಾಯಿತವಾಗಿರುವ ಕಟ್ಟಿಡ ಕಾರ್ಮಿಕರ ಸಂಖ್ಯೆ ಎಷ್ಟು ; ಇವರಿಗೆ ಯಾವ ಯಾವ 
ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ; 


(ಇ) ಕಟ್ಟಿಡ ಕಾರ್ಮಿಕರ ಸುರಕ್ಷತೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಈ) ಕಟ್ಟಿಡ ಕಾರ್ಮಿಕ ಕಲ್ಯಾಣ ವಿಧಿಯಿಂದ ನೋಂದಾಯಿತ ಕಟ್ಟಿಡ ಕಾರ್ಮಿಕರಿಗೆ ಸುರಕ್ಷಾ 
ಉಪಕರಣಗಳನ್ನು ನೀಡಲಾಗಿದೆಯೇಳ; ಇಲ್ಲವಾದಲ್ಲಿ ಯಾವಾಗ ನೀಡಲಾಗುವುದು? 


